ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವವರು 


2248 


: ಡಾ. ವೈ.ಎ ನಾರಾಯಣಸ್ವಾಮಿ ಶಿಕ್ಷಕರ ಕೇತು 
: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 


ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


ಉತ್ತರಿಸಬೇಕಾದ ದಿನಾಂಕ : 26-03-2021 
ಕ್ರ.ಸಂ. ಪ್ರಶ್ನೆ ಉತ್ತರ 
ಅ). | ರಾಜ್ಯದ ಅಂಗನವಾಡಿ ಕೇಂದ್ರಗಳಲ್ಲಿ ರಾಜ್ಯದ ಅಂಗನವಾಡಿ ಕೇಂದ್ರಗಳಲ್ಲಿ ತೀವ್ರ 


ಅಪೌಷ್ಟಿಕತೆಯಿಂದ ಕೂಡಿರುವ 
ಮಕ್ಕಳ ' ಸಂಖ್ಯೆ ಎಷ್ಟು; ಹಾಗೂ. ಈ 8227. 

ಮಕ್ಕಳಲ್ಲಿನ ಅಪೌಷ್ಠಿಕತೆ ನಿವಾರಣೆಗೆ ಮಕ್ಕಳಲ್ಲಿನ ಅಪೌಷ್ಠಿಕತೆಯನ್ನು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


ಆಹಾರವನ್ನು ನೀಡಲಾಗುತ್ತಿದೆ. 


ಹಾಲನ್ನು ನೀಡಲಾಗುತ್ತಿದೆ. 


2 ದಿನ ಮೊಟ್ಟೆಯನ್ನು ನೀಡಲಾಗುತ್ತಿದೆ. 


ಅಪೌಷ್ಠಿಕತೆಯಿಂದ ಕೊಡಿರುವ ಮಕ್ಕಳ ಸಂಖ್ಯೆ: 


ನಿವಾರಿಸಲು 
ಕೈಗೊಂಡಿರುವ ಕೆಮಗಳು ಈ ಕೆಳಕಂಡಂತಿವೆ 


* ಸಮಗ ಶಿಶು ಅಭಿವೃದ್ದಿ ಯೋಜನೆಯಡಿ ಸಾಮಾನ್ಯ 
ಮಕ್ಕಳಿಗೆ ಪ್ರತಿದಿನ ರೂ8/-ರಂತೆ ಘಟಕ ವೆಚ್ಚ 
ಭರಿಸುತ್ತಿದ್ದು, ತೀವ್ರ ಅಪೌಷ್ಠಿಕತೆಯುಳ್ಳ ಮಕ್ಕಳಿಗೆ 
ಘಟಕ ವೆಚ್ಚ ರೂ.12/-ರಂತೆ ಪೂರಕ ಪೌಷ್ಠಿಕ 


* ಕ್ಲೀರ ಬಾಗ್ಯ ಯೋಜನೆಯಡಿ 6 ತಿಂಗಳನಿಂದ 6 
ವರ್ಷದ ಮಕ್ಕಳಿಗೆ ವಾರದಲ್ಲಿ 5 ದಿನ ಕೆನೆಭರಿತ 


* 3 ವರ್ಷದಿಂದ 6 ವರ್ಷದ ಎಲ್ಲಾ ಮಕ್ಕ ಳಿಗೆ ವಾರದಲ್ಲಿ 


* 6 ತಿಂಗಳಿಂದ 3 ವರ್ಷದ ತೀವ್ರ ಅಪೌಷ್ಠಿಕ ಮಕಳಿಗೆ 
ವಾರದಲ್ಲಿ 3 ದಿನ ಮೊಟ್ಟೆಯನ್ನು ನೀಡಲಾಗುತ್ತಿದೆ. 


“ ಎಂ.ಎಲ್‌.ಹಾಲನ್ನು ನೀಡಲಾಗುತ್ತಿದೆ. 


ನೀಡಲಾಗುತ್ತಿದೆ. 


ಅನುವಂಶಿಕ ಇನ್ನಿತರ ಕಾರಣಗಳು 


ಸದಸ್ಯರಿಗೂ 1/1 ಸಮುದಾಯದವರಿಗೂ 


* 3 ರಿಂದ 6 ವರ್ಷದ ತೀವ್ರ ಅಪೌಷ್ಠಿಕ ಮಕಳಿಗೆ 
ವಾರದಲ್ಲಿ 5 ದಿನ ಮೊಟ್ಟೆಯನ್ನು ನೀಡಲಾಗುತ್ತಿದೆ. 
* ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ವಾರದಲ್ಲಿ 3 ದಿನ 200 


*° 5 ಹಿಂದುಳಿದ ಜಿಲ್ಲೆಗಳಾದ ಕಲ್ಬುರ್ಗಿ, ಬೀದರ್‌, 
: ರಾಯಚೂರು, ಕೊಪ್ಪಳ ಮತ್ತು ಯಾದಗಿರಿ ಜಿಲ್ಲೆಗಳ 6 
ತಿಂಗಳಿಂದ 3 ವರ್ಷದ ಸಾಧಾರಣ ಅಪೌಷ್ಠಿಕ 
ಮಕ್ಕಳಿಗೆ ವಾರದಲ್ಲಿ 3 ದಿನ ಮೊಟ್ಟೆ ಹಾಗೂ 
3 ವರ್ಷದಿಂದ 6 ವರ್ಷದ ಸಾಧಾರಣ ಅಪೌಷ್ಠಿಕ 
ಮಕ್‌ಳಿಗೆ ವಾರದಲ್ಲಿ 5 ದಿನ ಮೊಟ್ಟೆಯನ್ನು 
ನೀಡಲಾಗುತ್ತಿದೆ. 6 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ 3 
ದಿನ 200 ಎಂ.ಎಲ್‌. ಕೆನೆಭರಿತ ಹಾಲನ್ನು 


| * ವಿವಿಧ ಇಲಾಖೆಗಳ ' ಸಮನ್ನ್ವಯತೆಯೊಂದಿಗೆ 
ಅಪೌಷ್ಠಿಕತೆ ತಡೆಗಟ್ಟಲು ಕೆಂದ್ರ ಮತ್ತು ರಾಜ್ಯ 
ಸಹಭಾಗಿತ್ವದಲ್ಲಿ ಪೋಷಣ್‌ ಅಭಿಯಾನ 
ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗುತ್ತಿದೆ. 
ಅಪೌಷ್ಟಿಕತೆಗೆ ಸಾಮಾಜಿಕ, ಶೈಕ್ಷಣಿಕ, ಕೌಟುಂಬಿಕ, !. 


ಇರಬಹುದಾಗಿದ್ದು ಈ ನಿಟ್ಟಿನಲ್ಲಿ ಕುಟುಂಬದ ಎಲ್ಲಾ 


: ಅಪೌಷ್ಠಿಕತೆ, ಕುರಿತಂತೆ ಮತ್ತು ನಿವಾರಣಾ 
ಮಾರ್ಗೋಪಾಯಗಳ ಕುರಿತಂತೆ ತಿಳುವಳಿಕೆ 
ನೀಡಲು ಪೋಷಣ್‌ ಅಬಿಯಾನ 
ಯೋಜನೆಯಡಿಯಲ್ಲಿ ಸಮುದಾಯ ಆಧಾರಿತ 
ಚಟುವಟಿಕೆಗಳನ್ನು / ಜನಾಂದೋಲನ 
ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ 


* ತೀವ್ರ ಅಪೌಷ್ಠಿಕ ಮಕ್ಕಳ ವೈದ್ಯಕೀಯ ವೆಚ್ಚ 


ಯೋಜನೆಯಡಿ ಔಷಧಿ ಹಾಗೂ ಚಿಕಿತ್ಸಾ 
ಆಹಾರಕ್ಕಾಗಿ (Therapeutic fಂ೦d) ಪ್ರತಿ ಮಗುವಿಗೆ 
ವಾರ್ಷಿಕ ರೂ.2000/-ಗಳಂತೆ ವೆಚ್ಚ ಭರಿಸಲಾಗುತ್ತಿದೆ. 
* ಆರೋಗ್ಯ : ಇಲಾಖೆಯ ಸಹಯೋಗ ದೊಂದಿಗೆ 
ಪೌಷ್ಠಿಕ ಪುನರ್ವಸತಿ ಕೇಂದ್ರ (N್ಣ೦ ಗಳಲ್ಲಿ 
ಅಪೌಷ್ಠಿಕ ಮಕಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. 


ಆ) | ಕರ್ನಾಟಕ ರಾಜ್ಯದಲ್ಲಿ ಬಾಣಂತಿಯರು 
ಹಾಗೂ ಗರ್ಭಿಣಿಯರಲ್ಲಿ 
ಪೌಷ್ಟಿಕತೆಯನ್ನು ಹೆಚ್ಚಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 
(ಮಾಹಿತಿ ನೀಡುವುದು) 


ರಾಜ್ಯದಲ್ಲಿ ಬಾಣಂತಿಯರು ಹಾಗೂ 
ಗರ್ಭಿಣಿಯರಲ್ಲಿ ಪೌಷ್ಠಿಕತೆಯನ್ನು ಹೆಚ್ಚಿಸಲು 2ನೇ 
ಅಕ್ಸ್ಕೋಬರ್‌, 2017 ರಿಂದ ಮಾತೃಪೂರ್ಣ 
ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ 
ಯೋಜನೆಯಡಿ ಗರ್ಭಿಣಿ, ಬಾಣಂತಿಯರಿಗೆ ಮಧ್ಯಾಹ್ನದ 
ಬಿಸಿಯೂಟ ನೀಡಲಾಗುತ್ತಿದೆ. 


ಈ ಊಟದಲ್ಲಿ ಅನ್ನ, ಸಾಂಬಾರು, ಪಲ್ಯ, 200 
ಎಂ.ಎಲ್‌. ಹಾಲು, ಮೊಟ್ಟೆ ಹಾಗೂ ಶೇಂಗಾ ಚಿಕ್ಠಿಯನ್ನು 
ನೀಡಲಾಗುತ್ತಿದೆ. ಪ್ರಸ್ತುತ ಕೋವಿಡ್‌ ಹಿನ್ನೆಲೆಯಲ್ಲಿ 
ಅಂಗನವಾಡಿ ಕೇಂದ್ರಗಳಲ್ಲಿ `" ಗರ್ಭಿಣಿ: ಮತ್ತು 
ಬಾಣಂತಿಯರಿಗೆ ಆಹಾರವನ್ನು ತಯಾರಿಸಿ 
ನೀಡುತ್ತಿರುವುದಿ್ಲಿ ಬದಲಾಗಿ, ಕಚ್ಚಾ ಆಹಾರ 
ಧಾನ್ಯಗಳನ್ನು ಅವರ ಮನೆಗೆ ವಿತರಿಸಲಾಗುತ್ತಿದೆ. 


ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಪೂರಕ 
ಪೌಷ್ಠಿಕ ಅಹಾರಗಳಾದ ಹಣ್ಣು ತರಕಾರಿ ಇನ್ನಿತರ ಪೌಷ್ಠಿಕ 
ಆಹಾರ ಸೇವನೆಯ ಉದ್ದೇಶಕ್ಕಾಗಿ ಪ್ರಧಾನ ಮಂತ್ರಿ 
ಮಾತೃವಂದನಾ ಯೋಜನೆಯಡಿಯಲ್ಲಿ ರೂ.5ಂ೦0/- 
ಗಳನ್ನು ನೀಡುವ ಯೋಜನೆ ಜಾರಿಗೊಳಿಸಲಾಗಿದೆ. 


ಸಂಖ್ಯ: ಮಮಇ 138 ಐಸಿಡಿ 2021 


ಮಕ್ಕಳ ಅಭಿವೃದಿಸ್ದಣಿಹು " AS 
ಹಿರಿಯ ಮ 


ಎಳಲಚೇತನರ ಹರಿಯ ನಾ 


